TEKERALA 


Kerala Gazette No. 30 dated 28th July 2020 . 

. 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 14662 } ಲೆಗ್ , ಜಿ 2 / 2017 /ಕಾನೂನು. 


2017 ಜುಲೈ 5, 
ತಿರುವನಂತಪುರಂ , 1192 ಮಿಥುನ 21 / 

1939 ಆಷಾಢ 14, 


2017 ಜುಲೈ 5 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 4 /2018 /GPC . 


23 


2 


2017 ರ 13 ನೇ ನಂಬ್ರ ಅಧ್ಯಾದೇಶ 
2017 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು (ತಿದ್ದುಪಡಿ ) ಅಧ್ಯಾದೇಶ 

ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 


2007 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 


ಪೀಠಿಕೆ -ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ , ತಾನು 
ತುರ್ತು ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ: 

1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ . (1 ) ಈ ಅಧ್ಯಾದೇಶವನ್ನು 2017 ರ 
ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ( ತಿದ್ದುಪಡಿ ) ಅಧ್ಯಾದೇಶ ಎಂದು 


ف 
الت 


ಕರೆಯಬಹುದು . 


2 . 


( 2 ) ಇದು ಒಮ್ಮೆಲೆ ಜಾರಿಗೆ ಬರುವುದಾಗಿರುತ್ತದೆ . 

2007 ರ 22 ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಲಾಗುವುದು . 
ಈ ಆಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ , 2007 ರ ಕೇರಳ ರಾಜ್ಯ ಉನ್ನತ 
ವಿದ್ಯಾಭ್ಯಾಸ ಪರಿಷತ್ತು ಅಧಿನಿಯಮ ( 2007 ರ 22 ) ವು ( ಇನ್ನು ಮುಂದೆ ಪ್ರಧಾನ 
ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) 3 ರಿಂದ 18 ನೇ ವರೆಗಿನ ವಿಭಾಗದಲ್ಲಿ ನಿರ್ದಿಷ್ಟ 
ಪಡಿಸುವ ತಿದ್ದುಪಡಿಗೊಳಪಟ್ಟು ಜಾರಿಯಲ್ಲಿರುತ್ತದೆ . 


24 


3 


3 . 


4 . 


5 . 


ಪೀಠಿಕೆಯ ತಿದ್ದುಪಡಿ. ಪ್ರಧಾನ ಅಧಿನಿಯಮದ ಪೀಠಿಕೆಯಲ್ಲಿರುವ ಮೊದಲ 
ಪ್ಯಾರದಲ್ಲಿ ತಜ್ಞರ ”, ಎಂಬ ಪದಗಳ ನಂತರ , ವಿದ್ಯಾರ್ಥಿಗಳು ” ಎಂಬ ಚಿಹ್ನೆಗಳು ಹಾಗೂ 
ಪದಗಳನ್ನು ಸೇರಿಸತಕ್ಕದ್ದು . 

ನಿರ್ದಿಷ್ಟ ಪದಗಳನ್ನು ಇತರ ನಿರ್ದಿಷ್ಟ ಪದಗಳಿ ೦ ದ ಬದಲಿಯಾಗಿ 
ಸೇರಿಸುವುದು . ಪ್ರಧಾನ ಅಧಿನಿಯಮದಲ್ಲಿ “ ಸಲಹಾ ಪರಿಷತ್ತು ”, “ಕಾರ್ಯ ನಿರ್ವಾಹಕ 
ಪರಿಷತ್ತು " ಹಾಗು " ಆಡಳಿತ ಪರಿಷತ್ತು ” ಎಂಬ ಪದಗಳು ಎಲ್ಲೆಲ್ಲಿ ಬರುತ್ತವೆಯೋ ಅಲ್ಲಿ 
ಸಲಹಾ ಮಂಡಳಿ ”, “ಕಾರ್ಯ ನಿರ್ವಾಹಕ ಮಂಡಳಿ ” ಹಾಗೂ ಆಡಳಿತ ಮಂಡಳಿ ” 
ಎಂಬ ಪದಗಳನ್ನು ಕ್ರಮವಾಗಿ ಬದಲಿಯಾಗಿ ಸೇರಿಸತಕ್ಕದ್ದು. 

2 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಆಧಿನಿಯಮದ ವಿಭಾಗ 2 ರಲ್ಲಿ ( ಎಸ್ ) 
ಖಂಡದ ನಂತರ ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 

( ಎಸ್‌ಎ ) ಆರ್.ಯು.ಎಸ್.ಎ. ” ಎಂದರೆ , ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ 
ಅಭಿಯಾನ್ , ಒಂದು ಕೇಂದ್ರ ಪ್ರಾಯೋಜಿತ ಉನ್ನತ ಶಿಕ್ಷಣ ಪ್ರೀಮ್; ”. 

ವಿಭಾಗ 4 ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ವಿಭಾಗ 4 ರಲ್ಲಿ , 

( i ) (1 ) ನೇ ಉಪ - ವಿಭಾಗದ ( ಎ ) ಖಂಡದ ಜಾಗದಲ್ಲಿ ಈ ಕೆಳಗಿನ 
ಖಂಡವನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( ಎ ) ಪ್ರವೇಶಾವಕಾಶ , ನ್ಯಾಯ ಮತ್ತು ಶೈಕ್ಷಣಿಕ ಗುಣಮಟ್ಟಕ್ಕೆ ಸಂಬಂಧಿಸಿ 
ಸರಕಾರಕ್ಕೆ , ವಿಶ್ವವಿದ್ಯಾಲಯಗಳಿಗೆ , ಕಾಲೇಜುಗಳಿಗೆ ಹಾಗೂ ರಾಜ್ಯದಲ್ಲಿನ ಇತರ ಉನ್ನತ ಶಿಕ್ಷಣ 
ಸಂಸ್ಥೆಗಳಿಗೆ ಸಲಹೆ ನೀಡುವುದಕ್ಕೆ ; ”; 

( ii ) ( 2) ನೇ ಉಪ - ವಿಭಾಗದ ( ವೈ ) ಖಂಡದ ನಂತರ , ಈ ಕೆಳಗಿನ 
ಖಂಡಗಳನ್ನು ಸೇರಿಸತಕ್ಕದ್ದು , ಅವುಗಳೇನೆಂದರೆ: 

(ಝಡ್ ) ವಿದ್ಯಾರ್ಥಿ ಕಲಿಕಾ ಪರಿಣಾಮವನ್ನು ತಿಳಿಯಲು ದೀರ್ಘ 
ಅಧ್ಯಯನವನ್ನು ನಡೆಸುವುದು ; 

(ಝಡ್ಎ) ರಾಜ್ಯದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಸಕ್ತ ದೇಶೀಯ ಜ್ಞಾನ 
ವ್ಯವಸ್ಥೆಗಳನ್ನು ಉತ್ತೇಜಿಸುವುದು ಹಾಗೂ ಸಮಗ್ರಗೊಳಿಸುವುದು ; 


6 . 


25 


4 


(ಝಡ್ಬ) ವಿಕಲ ಚೇತನ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಪ್ರವೇಶಿಸುವುದನ್ನು 
ಸುಗಮಗೊಳಿಸಲು ಕಾರ್ಯಕ್ರಮಗಳನ್ನು ಅಭಿವೃದ್ಧಿಗೊಳಿಸುವುದು; 

(ಝಡ್ಸಿ) ರಾಜ್ಯದೊಳಗೆ ಆರ್ . ಯು . ಎಸ್ . ಎ ಮತ್ತು ಅದೇ ರೀತಿಯ 
ಕೇಂದ್ರ ಪ್ರಾಯೋಜಿತ ಸ್ತ್ರೀಮ್‌ಗಳನ್ನು ಹಾಗೂ ಇತರ ಕೇಂದ್ರ ವಲಯದ ಸ್ಟೀಮ್‌ಗಳನ್ನು 
ಜಾರಿಗೊಳಿಸಲು ಸರಕಾರದೊಂದಿಗೆ ಸಹಭಾಗಿಯಾಗುವುದು ; 

(ಝಡ್ಡಿ) ಶೈಕ್ಷಣಿಕ ಕಾರ್ಯಕ್ರಮಗಳು ಅಧ್ಯಯನ ವ್ಯಾಪ್ತಿಗಳು ಮತ್ತು ಅದರ 
ಪಾರಿಭಾಷಿಕ ಶಬ್ದಕೋಶಗಳ ಪರಸ್ಪರ ಅಂಗೀಕಾರ ಅನುಮೋದನೆ ಅಥವಾ ಸಮೀಕರಣಕ್ಕಾಗಿ 
ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸಾಮಾನ್ಯ ಶೈಕ್ಷಣಿಕ ಮಾರ್ಗಸೂಚಿಗಳನ್ನು ವಿಕಸಿಸುವುದು ; 

(ಝಡ್ಇ) ರಾಜ್ಯದ ಹೊರಗೆ ಅಥವಾ ದೇಶದ ಹೊರಗೆ ಇರುವಂತಹ 
ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳು ನಡೆಸುವಂತಹ ಹಲವಾರು 
ಕಾರ್ಯಕ್ರಮಗಳ ಪಾರಿಭಾಷಿಕ ಶಬ್ದಕೋಶಗಳ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳ ಅಧ್ಯಯನ 
ವ್ಯಾಪ್ತಿಗಳ ಅಂಗೀಕಾರ ಅನುಮೋದನೆ ಅಥವಾ ಸಮೀಕರಣಕ್ಕಾಗಿ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ 
ಸಾಮಾನ್ಯ ಶೈಕ್ಷಣಿಕ ಮಾರ್ಗಸೂಚಿಗಳನ್ನು ವಿಕಸಿಸುವುದು ; 

(ಝಡ್ಎಫ್ ) ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮಗಳ ಮೂಲಕ 
ಪ್ರೇಕ್ಷಕರನ್ನು ಗುರಿಯಿರಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಜ್ಞಾನದ ಪ್ರಸಾರ ಮಾಡಲು 
ಸೌಲಭ್ಯವನ್ನು ಒದಗಿಸುವುದು . ”. 

ವಿಭಾಗ 5 ರ ತಿದ್ದುಪಡಿ ,ಪ್ರಧಾನ ಅಧಿನಿಯಮದ ವಿಭಾಗ 5 ರಲ್ಲಿ ಉಪ - ವಿಭಾಗ 
( 3 ) ರ ನಂತರ ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 

( 4 ) ಆಶ್ರಯ ದಾತನು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಶಿಕ್ಷಣ 
ಸಂಸ್ಥೆಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ತಾನು ಸೂಕ್ತವೆಂದು ಭಾವಿಸುವ 
ರೀತಿಯಲ್ಲಿ ಪರಿಷತ್ತಿನ ತಜ್ಞರ ಅಭಿಪ್ರಾಯಕ್ಕಾಗಿ ರೆಫರ್ ಮಾಡಬಹುದು . ” . 

ವಿಭಾಗ 6 ರ ತಿದ್ದುಪಡಿ,ಪ್ರಧಾನ ಅಧಿನಿಯಮದ ವಿಭಾಗ 6 ರಲ್ಲಿ ಉಪ - ವಿಭಾಗ 
( 3 ) ರ ನಂತರ ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

“ ( 4 ) ಸಂದರ್ಶಕನು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ 
ಸಂಬಂಧಿಸಿದ ಯಾವುದೇ ವಿಷಯವನ್ನು ತಾನು ಸೂಕ್ತವೆಂದು ಭಾವಿಸುವ ರೀತಿಯಲ್ಲಿ 
ಪರಿಷತ್ತಿನ ತಜ್ಞರ ಅಭಿಪ್ರಾಯಕ್ಕಾಗಿ ಕಳುಹಿಸಬಹುದು . ” . 


7 , 


8 . 


26 


5 


9 . 


10 . 


11 . 


ವಿಭಾಗ 9 ರ ತಿದ್ದುಪಡಿ,ಪ್ರಧಾನ ಅಧಿನಿಯಮದ ವಿಭಾಗ 9 ರ ಉಪ - ವಿಭಾಗ 
( 3 ) ರಲ್ಲಿ ನಿರ್ಧರಿಸಬಹುದಾದಂತಹ ” ಎಂಬ ಪದಗಳ ನಂತರ ಅಥವಾ ವೈಸ್ - ಚೇರ್‌ಮ್ಯಾನ್ 
ಕಾಲಕಾಲಕ್ಕೆ ನಿಯೋಜಿಸುವಂತಹ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

ವಿಭಾಗ 10 ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ ವಿಭಾಗ 10 ರ ವಿಭಾಗ 
( 4 ) ರಲ್ಲಿ , “ನಿರ್ಧರಿಸ ಬಹುದಾದಂತ ಹ ” ಎಂಬ ಪದಗಳ 

ಪ ದ ಗ ಳ ನ ೦ ತರ “ ಅಥವಾ 
ವೈಸ್ - ಚೇರ್‌ಮ್ಯಾನ್‌ರು ಕಾಲಕಾಲಕ್ಕೆ ನಿಯೋಜಿಸುವಂತಹ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

ವಿಭಾಗ 11 ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ ವಿಭಾಗ 
ಉಪ - ವಿಭಾಗ ( 2) ರಲ್ಲಿ, 

( i ) “ ಪುನಃ ರಚಿಸತಕ್ಕದ್ದು ” ಎಂಬ ಪದಗಳ ನಂತರ “ ಏಕಕಾಲದಲ್ಲಿ ” ಎಂಬ 
ಪದವನ್ನು ಸೇರಿಸತಕ್ಕದು . 

(ii ) ಷರತ್ತಿನಲ್ಲಿ ಅವುಗಳು ಮುಂದಿನ ಆರು ತಿಂಗಳಿಗೆ ಅಥವಾ ಅವುಗಳ ಪುನರ್ 
ರಚನೆಯವರೆಗೆ , ಯಾವುದು ಮೊದಲು ಬರುವುದೋ ಅಲ್ಲಿಯವರೆಗೆ , ಅಧಿಕಾರದಲ್ಲಿ 
ಮುಂದುವರಿಯತಕ್ಕದ್ದು ” ಎಂಬ ಪದಗಳ ಜಾಗದಲ್ಲಿ ಅವುಗಳ ಪುನರ್ ರಚನೆಯವರೆಗೆ 
ಅಧಿಕಾರದಲ್ಲಿ ಮುಂದುವರಿಯತಕ್ಕದ್ದು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದು. 

ವಿಭಾಗ 12 ರ ತಿದ್ದುಪಡಿ . ಪ್ರಧಾನ ಅಧಿನಿಯಮದ ವಿಭಾಗ 12 ರಲ್ಲಿ, 
( i ) ಐಟಮ್ ( ಕೆ) ಯ ಜಾಗದಲ್ಲಿ , ಈ ಕೆಳಗಿನ ಐಟಮ್‌ನ್ನು 

ಬದಲಿಯಾಗಿ 
ಸೇರಿಸತಕ್ಕದ್ದು, ಅದೇನೆಂದರೆ : 

“ ( ಕೆ ) ಸರಕಾರವು ನಾಮನಿರ್ದೆಶ ಮಾಡುವ ಅನ್ಯರಾಜ್ಯದ ಅಧಿನಿಯಮದ 
ಪ್ರಕಾರ ಸ್ಥಾಪಿಸಲ್ಪಟ್ಟ ಕೇರಳ ರಾಜ್ಯದ ಹೊರಗಿರುವಂತಹ ಒಂದು ವಿಶ್ವವಿದ್ಯಾಲಯದ ಒಬ್ಬ 
ಕುಲಪತಿ ; ”. 

( ii ) ಐಟಮ್ ( ಎಬಿ ) ಯ ನಂತರ ಈ ಕೆಳಗಿನ ಐಟಮ್‌ಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು, ಅದೇನೆಂದರೆ: 

“( ಎಸಿ ) ಸರಕಾರವು ನಾಮನಿರ್ದೆಶ ಮಾಡುವ ಕೇರಳ ರಾಜ್ಯದ 
ಹೊರಗಿರುವಂತಹ ಒಂದು ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತಿನ ಒಬ್ಬ ಚೇರ್‌ಮ್ಯಾನ್ 
ಅಥವಾ ವೈಸ್ ಚೇರ್‌ಮ್ಯಾನ್ ; 


12 . 


G 4 /2018 / GPC . 


27 


6 . 


13 . 


( ಎಡಿ ) ಸರಕಾರವು ನಾಮನಿರ್ದೆಶ ಮಾಡುವ ರಾಜ್ಯದ ಹೊರಗಿರುವ ಒಂದು 
ಕೇಂದ್ರೀಯ ವಿಶ್ವವಿದ್ಯಾಲಯದ ಒಬ್ಬ ಕುಲಪತಿ ; ”. 

ವಿಭಾಗ 14 ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ವಿಭಾಗ 14 ರಲ್ಲಿ , ಐಟಮ್ 
( ಆರ್‌ ) ನ ನಂತರ ಈ ಕೆಳಗಿನ ಐಟಮ್‌ಗಳನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 

“ ( ಎಸ್ ) ಪದವಿಯಲ್ಲಿ ಜಂಟಿ ಕಾರ್ಯದರ್ಶಿಗಿಂತ ಕಡಿಮೆಯಲ್ಲದಂತಹ ಭಾರತ 
ಸರಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯದಿಂದ ನಾಮಕರಣಗೊಂಡ ಒಬ್ಬ ; 

( ಟ ) ರಾಜ್ಯ ಯೋಜನಾ ನಿರ್ದೇಶಕ , ಆರ್.ಯು.ಎಸ್.ಎ .; 

( ಯು ) ಸರಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ಅಫಿಲಿಯೇಟ್ ಮಾಡಲ್ಪಟ್ಟ 
ಕಾಲೇಜಿನ ಒಬ್ಬ ಪ್ರಾಂಶುಪಾಲ ; 

ಸರಕಾರದಿಂದ ನಾಮ ನಿರ್ದೇಶಿಸಲ್ಪಟ್ಟ ವಿಶ್ವವಿದ್ಯಾಲಯ ಅಥವಾ 
ಕಾಲೇಜಿನ ಒಬ್ಬ ಅಧ್ಯಾಪಕೇತರ ಸಿಬ್ಬಂದಿ . ”. 

ವಿಭಾಗ 15 ರ ತಿದ್ದುಪಡಿ ಪ್ರಧಾನ ಅಧಿನಿಯಮದ 15 ನೇ ವಿಭಾಗದ ಖಂಡ 
(ಕೆ) ಯಲ್ಲಿ, 

( 1 ) ಸಭೆ ಸೇರತಕ್ಕದ್ದು ” ಎಂಬ ಪದಗಳ ನಂತರ ಒಂದು ವರ್ಷದಲ್ಲಿ ಕನಿಷ್ಟ 
ಪಕ್ಷ ಎರಡು ಸಲ ಮತ್ತು ” ಎಂಬ ಪದಗಳನ್ನು ಸೇರಿಸತಕ್ಕದು . 

( ii ) ಆದರೆ ಅದು ವರ್ಷದಲ್ಲಿ ಎರಡು ಸಲವಾದರೂ ಸಭೆ ಸೇರತಕ್ಕದ್ದಾಗಿದೆ ” 
ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

ವಿಭಾಗ 17 ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 17 ನೇ ವಿಭಾಗದಲ್ಲಿ ( ) 
ಖಂಡದ ಜಾಗದಲ್ಲಿ ಈ ಕೆಳಗಿನ ಖಂಡವನ್ನು ಬದಲಿಯಾಗಿ ಸೇರಿಸತಕ್ಕದ್ದು , 
ಅದೇನೆಂದರೆ : 


14 . 


15 . 


“ ( ಸಿ ) ಅದು ತನ್ನ ಸದಸ್ಯರಲ್ಲಿ ಒಬ್ಬನನ್ನು ಪ್ರತಿಯೊಂದು ವಿಶ್ವವಿದ್ಯಾಲಯದ 
ಶೈಕ್ಷಣಿಕ ಪರಿಷತ್ತಿಗೆ ನಾಮನಿರ್ದೇಶ ಮಾಡತಕ್ಕದ್ದು . ” . 


28 


7 


16 . 


17 , 


ವಿಭಾಗ 20 ರ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 20 ನೇ ವಿಭಾಗದ 
ಉಪ - ವಿಭಾಗ ( 1 ) ರಲ್ಲಿ , ಮೊದಲ ಷರತ್ತಿನಲ್ಲಿ ಒಂದು ಮತ್ತೊಂದು ಆರು ತಿಂಗಳ 
ಕಾಲವಧಿಯ ತನಕ ಅಥವಾ ” ಎಂಬ ಪದಗಳನ್ನು ಮತ್ತು ಅದರಲ್ಲಿ ಯಾವುದು ಮೊದಲೋ 
ಅಲ್ಲಿಯ ತನಕ ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

ವಿಭಾಗ 25 ರ ತಿದ್ದುಪಡಿ ಪ್ರಧಾನ ಅಧಿನಿಯಮದ 25 ನೇ ವಿಭಾಗದ ( 1 ) ನೇ 
ಉಪ - ವಿಭಾಗದಲ್ಲಿ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ” ಎಂಬ ಪದಗಳ ನಂತರ 
“ ಆರ್‌ಯುಎಸ್‌ಎ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

ಅಸ್ತಿತ್ವದಲ್ಲಿರುವ ಆಡಳಿತ ಪರಿಷತ್ತಿಗೆ ಸಂಬಂಧಿಸಿದ ವಿಶೇಷ ಉಪಬಂಧ 
ಪ್ರಧಾನ ಅಧಿನಿಯಮದಲ್ಲಿ ಏನೇ ಒಳಗೊಂಡಿರಲಿ 2017 ರ ಕೇರಳ ರಾಜ್ಯ ಉನ್ನತ 
ವಿದ್ಯಾಭ್ಯಾಸ ಪರಿಷತ್ತು (ತಿದ್ದುಪಡಿ ) ಅಧ್ಯಾದೇಶ ಜಾರಿಗೆ ಬಂದ ದಿನಾಂಕದಂದು ಮತ್ತು 
ಅನಂತರ , ಆಸ್ತಿತ್ವದಲ್ಲಿರುವ ಆಡಳಿತ ಪರಿಷತ್ತು ರದ್ದಾಗಿರಲ್ಪಡುತ್ತದೆ ಹಾಗೂ ಹಾಗೇ 
ರದ್ದುಗೊಳಿಸಲ್ಪಟ್ಟ ಮೇಲೆ ಆ ಆಡಳಿತ ಪರಿಷತ್ತಿನ ಎಲ್ಲಾ ಸದಸ್ಯರುಗಳು ತಮ್ಮ ಕಛೇರಿಗಳನ್ನು 
ತೆರವುಗೊಳಿಸಿದ್ದಾರೆಂದು ಭಾವಿಸತಕ್ಕದ್ದು. 


18 . 


ಪಿ . ಸದಾಶಿವ , 
ರಾಜ್ಯಪಾಲರು . 


29 


